ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪುಶ್ನೆ ಸ೦ಖ್ಯೆ: 209 (1497) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 

ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 

ವಿಷಯ: ರಾಜ್ಯದಲ್ಲಿರುವ 'ಬಿ' ಖರಾಬು ಜಮೀನುಗಳ ಕುರಿತು 


(ಅ) ರಾಜ್ಯದಲ್ಲಿನ ಒಟ್ಟು ಎಷ್ಟು ವಿಸ್ಲೀರ್ಣದ ಅಧಿಕೃತ 'ಬಿ' ಖರಾಬು ಜಮೀನುಗಳು ಲಭ್ಯವಿದೆ 
; (ಜಿಲ್ಲಾವಾರು/ತಾಲ್ಲೂಕುವಾರು/ಗ್ರಾಮವಾರು ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ `ಬಿ'ಖರಾಬು ಜಮೀನಗಳನ್ನು ಯಾವ ಆಧಾರದ ಮೇದೆಗೆ ಗುರುತಿಸಲಾಗಿದೆ; 
(ಸಂಪೂರ್ಣ ವಿವರ ನೀಡುವುದು) 


(ಇ) ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿಟ್ಟ `ಬಿ' ಖರಾಬು ಭೂಮಿಯನ್ನು ಸರ್ಕಾರದ 
ವತಿಯಿಂದ ಖಾಸಗಿಯವರ ಲಾಬಿಗೆ ಮಣಿದು ಅವರಿಗೆ ಮಾರಾಟ ಮಾಡಲು ಸರ್ಕಾರ 
ಚಿ:೦ತಿಸಿದೆಯೇ ; ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ವಿರೋಧ 
ವ್ಯಕವಾಗಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಕುರಿತು ಸರ್ಕಾರ ನಿಲುವೇನು 
; (ವಿವರ ನೀಡುವುದು) 


(ಈ) ಅನೇಕ ಕಡೆ ಮೂಲಸೌಕರ್ಯ್ಕಾಗಿ ಮೀಸಲಿಟ್ಟ್ಕಿ `ಬಿ' ಖರಾಬು ಭೂಮಿಯನ್ನು ಹಲವು 
ಖಾಸಗಿ ವ್ಯಕ್ತಿ/ಸಂಸ್ಥೆಗಳಿಂದ ಭೂ ಕಬಳಿಕಯಾಗಿರುವ ಪ್ರಕರಣಗಳ ಒಟ್ಟಿ ಸಂಖ್ಯೆ ಎಷ್ಟು ; 
ವಿವರ ನೀಡುವುದು ಮತ್ತು ಈ ಪ್ರಕರಣಗಳ ವಿರುದ್ಧ ಸರ್ಕಾರ ತೆಗೆದುಕೊಂಡ ಕ್ರಮವೇನು? 
(ಸಂಪೂರ್ಣ ವಿವರ ನೀಡುವುದು) 


